HN 
ಅ ಸಂತರ 
೫ ಮೈ ಡಿಯರ್‌ ವಾಟನ್‌! 


4° Sh 


Nicole Ostrowsky | 
mustrated by Theresa Bronn \ 
nelstod by Radhiks Viswanathan 
K ಪಗ with Gillian Rosner ಕ 
£ 
fp $ 


1 


ed Hoy | 


ಈಶಾನ್‌ ಮತ್ತು 
ಸಂಗೀತಾ ರಾಜ್‌ ' 


pS __— em N 4 


K ನಾರಾ 


ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹೊಸ ದೃಷ್ಟಿಕೋನಗಳನ್ನು ನೀಡುವಂತಹ ಯಾವುದಾದರೂ ರಸವತ್ತಾದ ಪುಸಕದ 
ನಿರೀಕ್ಷೆಯಲ್ಪದ್ದೀರಾ? ಇದೋ ಇಲ್ಲದೆ, ಅಂತಹ ಒಂದು ಪುಸ್ತಕ: The Agenda of the Apprentice Scientist. 
ಬನ್ನಿ ಈ ವಿಮರ್ಶಾ ಲೇಣಖನದಲ್ಲ ತಾಯಿ ಮತ್ತು ಮಗ ಈ ಪುಸ್ತಕವನ್ನು ಓದಿ ಹಂಚಿಕೊಂಡಿರುವ ತಮ್ಮ ಅನುಭವದಲ್ಲಿ 


ನೀವೂ ಭಾಗಿಯಾಗಿರಿ. 


The Agenda of the Apprentice Scientist - ಶe 

ಪುಸ್ತಕದ ಲೇಖಕರು ನಿಕೊಲ್‌ ಒಸ್ರೊವ್‌ಸ್ಸಿ (Nicole 
Ostrowsky) ಮತ್ತು ಠ ಪುಸ್ತಕಕ್ಕೆ ಚಿತ್ರ ಜಡಿಸಿದವರು ತೆರೆಸಾ 
ಖ್ರೋನ್‌ (Theresa Bronn). ಈ ಪುಸ್ತಕ "7ನೇವರ್ಷದವ 
ರಿಂದ ಹಿಡಿದು 107ನೇವರ್ಷದವರ ತನಕ' ಎಲ್ಲರಿಗೂ 
ಅರ್ಥವಾಗುವಂತಹುದು. ಇದರಲ್ಲ ಮನೆಯಲ್ಲಿಯೇ 
ಸುಲಭವಾಗಿ ಸಿಗುವ ವಸ್ತುಗಳನ್ನು ಬಕಸಿ ಮಾಡಬಹುದಾದ 
ಪ್ರಯೋಗಗಳ ಮೂಲಕ, ಹಿರಿಯ ಪ್ರಾಥಮಿಕ ಮತ್ತು 
ಮಾಧ್ಯಮಿಕ ಶಾಲೆಯಲ್ಲ ಕಅಯುತ್ತಿರುವ ಮಕ್ಕಳು (೨ ರಿಂದ 
13 ವರ್ಷ) ಅರ್ಥಮಾಡಿಕೊಳ್ಳಬಹುದಾದ ಪರಿಕಲ್ಪನೆಗಳನ್ನು 
ವಿವರಿಸಲಾಗಿದೆ. ವೈಜ್ಞಾನಿಕ ಅನ್ನೇಷಣೆಯಲ್ಲ ಕುತೂಹಲ 
ಮತ್ತು ವಿನೋದವನ್ನು ಪ್ರೇರೇಪಿಸುವ ಈ ಪುಸ್ತಕವು 
ಎಲ್ಲರಿಗೂ, ವಿಜ್ಞಾನ ಪ್ರಪಂಚಕ್ಕೂ ತಮಗೂ ಬಲು 

ದೂರ ಎಂಬ ಮನೋಭಾವ ಹೊಂದಿದವರಿಗೆ ಕೂಡ 
ಮೆಚ್ಚಗೆಯಾಗುತ್ತದೆ. 


ಈ ಪುಸ್ತಕದ ಪ್ರತಿಯನ್ನು ಕೊಳ್ಳಬೇಕೆಂದು 
ಬಯಸಿದರೆ, ವಿತರಕರಿಗೆ ಮಿಂಚಂಚೆ ಕಳುಹಿಸಿ: 
info@universitiespress.in 
bangalore@orientblackswan.com 
prabhakara.reddy@orientblackswan.com 
ಭಾರತದಲ್ತ ಎಲ್ಲಗೆ ಬೇಕಾದರೂ ತಲುಪಿಸಲಾಗುತ್ತದೆ. 
ರಿಯಾಯತಿ ಕೂಡ ಲಭ್ಯವಿದೆ. 


ಕನ್ನಡದ ಪ್ರತಿಗಳಗಾಗಿ ದಯವಿಟ್ಟು ಪ್ರಭಾಕರ 


ರೆಡ್ಡಿಯವರನ್ನು ಸಂಪರ್ಕಿಸಿ. 


ಹಲವಾರು ದಶಕಗಳ ಕಾಲ ಸಂಶೋಧನಾ ವಿಜ್ಞಾನಿಯಾಗಿ 


ಕೆಲಸ ಮಾಡಿರುವ ಲೇಖಕ ನಿಕೊಲ್‌ ಒಸ್ತೊವ್‌ಸ್ಕಿ ಈಗ 
ಫ್ರಾನ್ಜ್‌ ದೇಶದ ನೈಸ್‌ 
ಮತ್ತು ಘನೀಕೃತ ಭೌತದ್ರವ್ಯಗಳ ಪ್ರಯೋಗಶಾಲೆಯಲ್ಲಿ 


ವಿಶ್ವವಿದ್ಯಾಲಯದ ಭೌತವಿಜ್ಞಾನ 


ಶ$ ಮರುಶಪೂಂಧನೆ | ಜಪಪಲಿ ೨೦1೨ 145 


38 200 


ಈಶಾನ್‌: ಈ ಪುಸ್ತಕ ಮೊದಲು ನನ್ನ ಕೈಸೇರಿದ್ದು ನನ್ನ ಅಮ್ಮನ ಸ್ನೇಹಿತೆಯಾದ ಯಾಸ್ಕಿನ್‌ ಆ೦ಟ ಮೂಲಕ. ಅವರು "ಸೆಂಟರ್‌ 
ಫಾರ್‌ ಲರ್ನಿಂಗ್‌'ನಲ್ಲ ರಸಾಯನ ವಿಜ್ಞಾನ ಕಅಸುತ್ತಾರೆ. ಓದಲಕ್ಕೆಂದು ಅವರ ಹತ್ತಿರ ಇದ್ದ ಪುಸ್ತಕವನ್ನು ನನಗೆ ಎರವಲಾಗಿ ಕೊಟ್ಟರು. 
ಈ ಪುಸ್ತಕವನ್ನು ಹದಿ. ಅದರಲ್ಲದ್ದ ಕೆಲವು ಪ್ರಯೋಗಗಳನ್ನು ಮಾಡಿ ನೋಡಿದ ಮೇಲೆ ನನಗೆ ಈ ಪುಸ್ತಕದ ನನ್ನದೇ ಒಂದು ಪ್ರತಿ 


ಬೇಕು ಎಂದೆನಿಸಿತು. 


ನಿವೃತ್ತ ಗೌರವ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಈ 
ಪುಸ್ತಕವು ಮೊದಲು ಪ್ರಕಟವಾಗಿದ್ದು ಫ್ರೆಂಚ್‌ ಭಾಷೆಯಲ್ಲ. 
ಇದನ್ನು ರಾಧಿಕಾ ವಿಶ್ವನಾಥನ್‌ ಮತ್ತು ಗಿಲಯನ್‌ ರೋಸ್ಟರ್‌ 
ಇಂದ್ಲಿಷ್‌ ಭಾಷೆಗೆ ಅನುವಾದಿಸಿದ್ದಾರೆ. ಭಾರತದಲ್ಲರುವ 
ಫ್ರೆಂಚ್‌ ರಾಯಭಾರಿ ಕಚೇರಿಯ ಸಹಯೋಗದೊಂದಿಗೆ 
"'ಯೂನಿವರ್ಸಿಟೀಸ್‌ ಪ್ರೆಸ್‌' ಠ ಪುಸ್ತಕವನ್ನು ಪ್ರಕಟಸಿದೆ. 
ಫ್ಲಿಪ್‌ಕಾರ್ಟ್‌ ಮತ್ತು ಅಮೇಜ್ಸಾನ್‌ (ಇಂಡಿಯಾ)ದಲ್ಲ ರೂ. 
553 ಮುಖಬಬೆಲೆಗೆ ಈ ಪುಸ್ತಕವು ಲಭ್ಯವಿದೆ. 


"ಮನೆಯಲ್ಲ ಮಾಡಬಹುದಾದ ಪ್ರಯೋಗಗಳು' ಎಂದು 
ಹೇಳುವ ಇತರ ಎಲ್ಲಾ ಪುಸ್ತಕಗಳಗಿಂತ ಭಿನ್ನವಾಗಿ. The 
Agenda of the Apprentice Scientist ಪುಸ್ತಕವು ತನ್ನ 
ವಚನಕ್ಷೆ ಬದ್ಧವಾಗಿದೆ. ಇದರಲ್ಲರುವ ಪ್ರಯೋಗಗಳನ್ನು 
ಮಾಡಲು ನಮಗೆ ಕಾಗದ. ಸ್ಟಾ, ಬಲೂನ್‌ ಮತ್ತು 
ಮಂಜುಗಡ್ಡೆಗಳಂತಹ ಮನೆಯಲ್ಪ ಸುಲಭವಾಗಿ ಸಿಗುವ 
ವಸ್ತುಗಳು ಇದ್ದರೆ ಸಾಕು. ಇದರಿಂದ ಪ್ರಯೋಗಗಳನ್ನು 
ಮಾಡುವುದು ಬಹಳ ಸುಲಭ. ಇತ್ತೀಚೆಗೆ ನಾನು ಒಂದು ಪುಸ್ತಕ 
ನೋಡಿದೆ. ಅದರಲ್ಲ ಮನೆಯಲ್ಪ ಐಸ್‌ಕ್ರೀಮ್‌ ತಯಾರಿಸಲು 
ಅಗತ್ಯವಾದ ವಸ್ತುಗಳಲ್ಲ ಎರಡು ಗ್ಯಾಲನ್‌ ದ್ರವರೂಪದ 
ನೈಟ್ರೋಜನ್‌ ಬೇಕು ಎಂದಿತ್ತು! 


‘The Agenda of the Apprentice Scientist’ ನ ಪ್ರತಿ 
ಪುಟದಲ್ಲ ನಿಮಗೆ ಒಂದು ಪ್ರಯೋಗವಿರುತ್ತದೆ, ಅದರ ಬಗ್ಗೆ 
ಒಂದು ಉಧ್ಭತ ವಾಕ್ಯ (qಟಂtೀ), ವಿವರಣಿ ಮತ್ತು ಕೊನೆಯಲ್ಲ 
ಅಂದಾಕ್ಷಣ ಗೌಣವಲ್ಲದ ನಿಮ್ಮ ಗಮನ ಸೆಳೆಯುವ 

ಅಭ್ಯಾಸಿ ವಿದ್ಯಾರ್ಥಿಯ ಪ್ರಯೋಗಾಲಯ ಮೇಲಂಗಿಯ 
ವ್ಯಂಗ್ಯ ಚಿತ್ರವೊಂದನ್ನು ಕೊಡಲಾಗಿರುತ್ತದೆ. ಪ್ರತಿ ಪುಟದ 
ಮೇಲ್ಭಾಗದಲ್ಲ ಚಟುವಟಕೆಯ ಶೀರ್ಷಿಕೆ ಇದ್ದು. ಅದರ ಕೆಳಗೆ 
ಅದನ್ನು ಮಾಡುವ ವಿಧಾನವನ್ನು ಚಿತ್ರಸಹಿತ ವಿವರಿಸಲಾಗಿದೆ. 
ವರ್ಷದ ಪ್ರತಿಯೊಂದು ದಿನವೂ ಒಂದೊಂದು ಪ್ರಯೋಗ 
ಮಾಡುವ ಹಾಗೆ ಠ ಪುಸ್ತಕವನ್ನು ಆಯೋಜಸಿರುವ 

ಕಾರಣ ಈ ಪುಸ್ತಕದಲ್ಪ ಪುಟ ಸಂಖ್ಯೆಯ ಬಐದಲಗೆ ನಿಮಗೆ 
ತಾರೀಖು ಕಾಣಿಸುತ್ತದೆ, ಉದಾಹರಣಿಗೆ ಮಾರ್ಚ್‌ 3 ಅಥವಾ 
ಜೂನ್‌ 10, ಹೀಗೆ. ಪುಟದ ಮಧ್ಯಭಾಗದಲ್ಲ ಓದುಗರು 

ತಮ್ಮ ಗಮನಕ್ಕೆ ಬಂದ ಅಂಶಗಳನ್ನು ದಾಖಅಸಲು ಖಾಅ 
ಜಾಗವನ್ನು ಜಡಲಾಗಿದೆ. ಚಟುವಟಕೆಯ ಬದ್ಗೆ ಒಂದು ಉಧ್ಭತ 
ವಾಕ್ಯ ಕೂಡ ಇದೆ. ಕೆಲವೊಮ್ಮೆ ಈ ಉಧ್ಭೃತ ವಾಕ್ಯಗಳು 


ತುಂಬಾ ಹಾಸ್ಕಮಯವಾಗಿದ್ದರೆ, ಇನ್ನು ಕೆಲವೊಮ್ಮೆ ತುಂಬಾ 
ತಾತ್ತಿಕವಾಗಿಯೂ. ಮತ್ತೊಮ್ಮೆ ಪ್ರೇರಣಾತ್ಕಕವೂ ಆಗಿರುತ್ತವೆ. 
ಆಗಸ್ಟ್‌ ೭೭ ಮತ್ತು 23 ನೇ ತಾರೀಖಗೆ ಇರುವ ಎರಡು 
ಚಟುವಟಕೆಗಳೂ ಘನೀಕರಣದ (೯rೀ7ಗ್ರ)ಬದ್ದೆ ಇವೆ: ಆದರೆ 
ಅದಕ್ಕೆ ಕೊಟ್ಟರುವ ಉಧ್ಭುತ ವಾಕ್ಯ ತುಂಬ ವಿಭನ್ನವಾಗಿವೆ. 
೨೦೨ನೇ ತಾರೀಣನ ಉದ್ಭುತ ವಾಕ್ಯ, "ನಿಜವಾದ ಸ್ನೇಹವು 
ಚಳಗಾಲದಲ್ಲ (ಕಷ್ಟಬಂದಾಗ) ಮುದುಡಿ ಹೋಗುವುದಿಲ್ಲ' 
ಎಂದಿದ್ದರೆ, 23ನೇ ತಾರೀಖಗೆ ಅದು ಹೀಗಿದೆ: "ಬಸಿ ಹಾಲು 
ಕುಡಿದು ನಾಲಗೆ ಸುಟ್ಟುಕೊಂಡವ ಐಸ್‌ಕ್ರೀಮ್‌ ಅನ್ನು ಉಫ್‌ 
ಎಂದು ತಣಿಸಿ ತಿಂದನಂತೆ.” ಪುಟದ ಕೊನೆಗೆ ಅಭ್ಯಾಸಿ 
ವಿದ್ಯಾರ್ಥಿಯ ಪ್ರಯೋಗಾಲಯದ ಮೇಲಂಗಿಗಳು ಸೇರಿ 
ಪ್ರಯೋಗ ಮಾಡುವ ಮತ್ತು ಬಂದ ಫಲಅತಾಂಶವನ್ನು 
ಹೋಲಸಿ ನೋಡುವ ಮತ್ತು ಆ ಕುರಿತಾಗಿ ಹಾಸ್ಯ ಚಟಾಕಿ 
ಹಾರಿಸುವ ಚಿತ್ರ ಇದೆ. 


ಈ ಪುಸ್ತಕದಲ್ಲ ಪರಿಕಲ್ಪನೆಗಳನ್ನು ವಿವರಿಸಿರುವ ರೀತಿ ಈ 
ಪುಸ್ತಕ ನನಗೆ ಇಷ್ಟವಾದುದಕ್ಕೆ ಕಾರಣಗಕಲ್ಲ ಒ೦ದು. ಬೇಕಿಂಗ್‌ 
ಪೌಡರನ್ನು ವಿನೆಗರ್‌ ಜೊತೆ ಬೆರೆಸಿದಾಗ ಏನಾಗುತ್ತದೆ ಎಂದು 
ಮಾತ್ರ ಹೇಳುವುದಿಲ್ಲ (ಮಾರ್ಚ್‌ 8) - ಅಂದರೆ ವಿನೆಗರ್‌ 
ಗುಳುಗುಳಸುತ್ತದೆ ಮತ್ತು ಬಲೂನ್‌ ನಿಧಾನಕ್ಕೆ ಉಬ್ಬುತ್ತದೆ 
ಎಂಬುದನ್ನು ಮಾತ್ರ ಓದುಗನಿಗೆ ಹೇಳದೆ. ಅದು ಹೇಗಾಗುತ್ತದೆ 
ಮತ್ತು ಏಕೆ ಹೀಗಾಗುತ್ತದೆ (ಬೇಕಿಂಗ್‌ ಪೌಡರ್‌ನಲ್ಪರುವ 
ಅಂಶಪೊಂದು ವಿನೆಗರ್‌ ಜೊತೆಗೆ ಸಂವರ್ತಿಸಿ ಇಂಗಾಲದ 

ಡೈ ಆಕ್ಟೈಡ್‌ಅನ್ನು ಉತ್ಪಾದಿಸುತ್ತದೆ. ಇದು ಬಾಟಲನ್ನು ತುಂಬ 
ಬಲೂನನ್ನು ಉಜ್ಜಸುತ್ತದೆ) ಎಂಬುದನ್ನು ವಿವರಿಸುತ್ತದೆ. 


ಈ ಪುಸ್ತಕದಲ್ಲ ಎಲ್ಲಾ ವಯಸ್ಸಿನ ಓದುಗರು &ದಿ 
ಖಬುಶಿಪಡಬಹುದಾದ ಮತ್ತು ಕಲಂಯಬಹುದಾದ 


"ಮನೆಯಲ್ಲ ಮಾಡಬಹುದಾದ ಪ್ರಯೋಗಗಳಕು' ಎಂಬ 
ಹೆಸರಿನಲ್ಪ ಪಕಟವಾಗುವ ಇತರ ಎಲ್ಲಾ ಪುಸ್ತಕಗಳಗಿಂತ 
ಭಿನ್ನವಾಗಿ, The Agenda of the Apprentice Scientist 
ಪುಸ್ತಕ ತನ್ನ ಮಾತಿಗೆ ಬದ್ಧವಾಗಿದೆ. ಇದರಲ್ಲರುವ 
ಪ್ರಯೋಗಗಳನ್ನು ಮಾಡಲು ನಮಗೆ ಕಾಗದ, ಸ್ಟ್ರಾ, 
ಬಲೂನ್‌ ಮತ್ತು ಮಂಜುಗಡ್ಡೆಗಳಂತಹ ಮನೆಯಲ್ಪ 
ಸುಲಭವಾಗಿ ಸಿಗುವ ವಸ್ಸುಗಳು ಇದ್ದರೆ ಸಾಕು. 


ಸಂಗೀತಾ: ನಾನು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಹಾಗೆ ಸುಮ್ಮನೆ ತಿರುವು ಹಾಕುವಂತೆ ಈ ಪುಸ್ತಕವನ್ನು ತೆರೆದೆ. ಇದರ 
ಫ್ರೆಂಚ್‌ ಆವೃತ್ತಿಗೆ ಬರೆದ ಮುನ್ನುಡಿಯನ್ನು ಹಓದುವಷ್ಟರಲ್ಲ ಪಲ್ಲ ಧೈರ್ಯ ಬಂದು, ಭಾರತೀಯ ಆವೃತ್ತಿಗೆ ಬರೆದ ಮುನ್ನುಡಿಯನ್ನೂ 
ಓದಿ ಮುಗಿಸಿದೆ. ಅಷ್ಟರಲ್ಲ ನನ್ನ ಹಿಂಜರಿಕೆಯೆಲ್ಲಾ ಮಾಯವಾಗಿ, ಅದರ ಜಾಗದಲ್ಲ ಕುತೂಹಲ ಮತ್ತು ಮುಂದಕ್ಕೆ ಓದಬೇಕು ಎಂಬ 


ಆಸಕ್ತಿ ತುಂಬಕೊಂಡಿತು. 


ಪ್ರಯೋಗಗಳವೆ. ಇಲ್ಲರುವ ಹಲವಾರು ಚಟುವಟಕೆಗಳು 
ತುಂಬ ಸರಳವಾಗಿದ್ದರೂ. ಅದರ ಫಲಅತಾಂಶಗಳು ತುಂಬಾ 
ರೋಚಕವಾಗಿವೆ. ಉದಾಹರಣಿಗೆ, ಕಾಡರ್‌್‌ ಬೋರ್ಡ್‌ ನಳಕೆ 
ಬಳಸಿ ಹೊಗೆ ಸುರುಆಗಳನ್ನು ಮಾಡುವುದು (ನವೆಂಬರ್‌ 24) 
ಅಥವಾ ಕಾಗದದಲ್ಲ ವಿವಿಧ ವಿಮಾನಗಳನ್ನು ತಯಾರಿಸುವುದು 
(ಮೇ ೭25ರ) ಮುಂತಾದವು. ಎಷ್ಟೋ ಬಾರಿ ನಾನು ಹಿರಿಯರು 
ಮತ್ತು ಕಿರಿಯರನ್ನು ಒಟ್ಟು ಸೇರಿಸಿ, ಅವರೆಲ್ಲರೂ ಖುಶಿಯಾಗಿ 
ಈ ಪ್ರಯೋಗಗಳನ್ನು ಮಾಡುವಂತೆ ಮಾಡಿದ್ದೇನೆ. 


ಹೆಚ್ಚಿನ ವಿಜ್ಞಾನ ಪುಸ್ತಕಗಳು ಯಾವುದಾದರೂ ಒಂದು 
ವಿಷಯದ ಬಣ್ಣೆ. ಅ೦ದರೆ ರಸಾಯನ ವಿಜ್ಞಾನ. ಜೀವ 

ವಿಜ್ಞಾನ, ಭೌತ ವಿಜ್ಞಾನ, ಹೀಗೆ ಯಾವುದಾದರೂ ಒಂದು 
ವಿಷಯದ ಬದ್ದ ಬರೆಯಲ್ಲಲ್ಲವೆ. ಮೂಲಭೂತ ಅಂಶಗಳನ್ನಷ್ಟೇ 
ಹೇಳದ್ದರೂ ಈ ಪುಸ್ತಕವು ಮೂರು ವಿಭಾಗಗಳನ್ನೂ 
ಒಳಗೊಂಡಿದೆ. ಈ ಪುಸ್ತಕದ ಇನ್ನೊಂದು ವಿಶೇಷತೆಯೆಂದರೆ, 
ಇದನ್ನು ವಿಷಯಾಧಾರಿತ ಭಾಗಗಳಾಗಿ ವಿಂಗಡಿಸಿಲ್ಲ. ಬದಲಗೆ 
ಕೆಲವು ವಿಷಯಗಳನ್ನು (ಉದಾಹರಣೆಗೆ, ಉಷ್ಣತೆ. ಶಬ್ದ, 
ಇತ್ಯಾದಿ) ಒಬ್ದಾಗಿ ಸೇರಿಸಲಾಗಿದೆ. ಈ ಪುಸ್ತಕದಲ್ಪರುವ 

ಒಟ್ಟು 365 ಪ್ರಯೋಗಗಳನ್ನು ದಿನಕ್ಕೊಂದರಂತೆ 
ಅನುಕ್ರಮವಾಗಿ ವರ್ಷಪೂರ್ತಿ ಮಾಡಬಹುದು ಅಥವಾ ನಿಮಗೆ 
ಇಷ್ಟವಾದವುಗಳನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡು 
ಮಾಡಬಹುದು. ಕೆಲವು ಚಟುವಟಕೆಗಳು ಒಂದಕ್ಕಿಂತ ಹೆಚ್ಚು 
ದಿನಗಕು/ಪುಟಗಕಲ್ಲ ಮುಂದುವರೆಯುತ್ತವೆ. ಇವುಗಳನ್ನು 
ಸರಿಯಾದ ಕ್ರಮದಲ್ಲೇ ಮಾಡುವುದು ಅಗತ್ಯ. 


ಈ ಪುಸ್ತಕದಲ್ಲ ನನ್ನನ್ನು ಗೊಂದಲಕ್ಕೆ ಈಡು ಮಾಡಿದ 

ಏಕೈಕ ಸಂಗತಿಯೆಂದರೆ - ಪರಿವಿಡಿ. ಉದಾಹರಣೆಗೆ, 

ನಾನು ಈ ಮೊದಲೇ ಹೇಆದ ಹೊಗೆ ಉಂಗುರ ಪ್ರಯೋಗ 
ಎಲ್ಲಿದೆ ಎಂದು ಹುಡುಕಲು 'smoke' ಅಥವ "rin" ಎ೦ಬ 
ಎರಡು ಪದಗಳನ್ನು ಸುಳವಾಗಿಟ್ಟುಕೊಂಡು ಹುಡುಕಿದರೆ, ಆ 
ಪ್ರಯೋಗ ಎಲ್ಲದೆ ಎಂದು ನನಗೆ ಸಿಗಲಲ್ಲ: ಏಕೆಂದರೆ ಈ 
ಪ್ರಯೋಗ '॥೧ೀೀಗೀ' ಎಂಬ ವಿಷಯದಡಿಯಲ್ತತ್ತು. ವಿನೆಗರ್‌ 
ಮತ್ತು ಬೇಕಿಂಗ್‌ ಸೋಡಕ್ಕೆ ಸಂಬಂಧಪಟ್ಟ ಪ್ರಯೋಗ 
ಹುಡುಕಿದಾಗ, ಅದು ನನಗೆ ಬಲೂನ್‌ ವಿಷಯದಡಿಯಲ್ಲ 
ಸಿಕ್ಕತು. ಮತ್ತೊಂದು ಉದಾಹರಣೆ: ಪ್ರಖ್ಯಾತ ವೈನ್‌ ಗ್ಲಾಸ್‌ 
ಪ್ರಯೋಗ (ಗೀ 6th) ವನ್ನು ನನ್ನ ಸ್ನೇಹಿತನಿಗೆ ತೋರಿಸಲು 
ಪ್ರಯತ್ನಿಸಿದ್ದು. ಈ ಪ್ರಯೋಗದಲ್ಪ ತೆಳುವಾಗಿ ವಿನೆಗರ್‌ ಹಚ್ಚದ 


ಕ್‌ meke 8 moteria) ಭುಈ/S se 
080 gn WoL ಗಂಟ? py 


[ee PR 
ಹಾಡ ತೆ ಅ 
pr “ 
ಚಳಕ 
ರ ನ 
ಬರದಯ 4 
ಹೆ 


ಚಿತ್ರ 1 ಮುಪ್ತಕದ ಒಂದು ಪುಟದಿಂದ. ಚತ್ರ ಕೃಪೆ: ಠಶಾನ್‌ ಮತ್ತು 
ಸಂಗೀತಾ ರಾಜ್‌. 


ವೈನ್‌ ಗ್ಲಾಸಿನ ಅಂಜನ ಮೇಲೆ ನಿಮ್ಮ ಬೆರಳನ್ನು ನವಿರಾಗಿ 
ಚಲಸಿ ವೈನ್‌ ಗ್ಲಾಸ್‌ ಹಾಡುವಂತೆ ಮಾಡಬಹುದು. ನಾನು 
ಪರಿವಿಡಿಯಲ್ಪ ಇಂದ್ದಿಷ್‌ ಅಕ್ಷರ 'W’ ಅಡಿಯಲ್ಲ 'Wine glass’ 
ಮತ್ತು 'ಳ' ಅಡಿಯಲ್ಲ 'ಭiಗೀ೩'ಗಾಗಿ ಹುಡುಕಿದೆ, ಆದರೆ 
ನನಗೆ ಅದು ಕೊನೆಗೂ ಸಿಕ್ಕಿದ್ದು "ನ" (pitch) ಅಡಿಯಲ್ಲ. 
ಪರಿವಿಡಿಯಲ್ಲ ಪ್ರಯೋಗದ ಹೆಸರುಗಳನ್ನು ಕೊಟ್ಪದ್ದರೆ ಹೆಚ್ಚು 
ಅನುಕೂಲವಾಗುತ್ತಿತ್ತು ಎಂದು ನನಗನ್ನಿಸುತ್ತದೆ. 


ಕೊನೆಯದಾಗಿ ಹೇಳುವುದೆಂದರೆ, The Agenda of the 
Apprentice Scientist ನಾನು ಇಲ್ಪ್ಲಯವರೆಗೆ ಓದಿದ 
ಅತ್ಯುತ್ತಮ ಪುಸ್ತಕಗಳಲ್ಲ ಒಂದು. ಇಲ್ಲರುವ ಪ್ರತಿಯೊಂದು 
ಪ್ರಯೋಗವೂ ಮಾಡಿ ನೋಡಲೇ ಬೇಕಾಗಿರುವಂತಹುದು. 


ಆದರೆ ಮೊದಲ ದಿನದ, ಅಂದರೆ ಜನವರಿ 1ನೇ ತಾರೀಣನ 

ಪುಟ ತೆಗೆದು ಪಿದುವಷ್ಟರಲ್ಲ ನನ್ನನ್ನು ಒಮ್ಮೆಲೇ ಕೊನೆಯ 

ಬೆಂಚಿನಲ್ಲಿ ಅನ್ಯಮನಸ್ಸತೆಯಿಂದ, ಸಾಧ್ಯವಾದಷ್ಟೂ ವಿಜ್ಞಾನ 
ಶಿಕ್ಷಕರ ಕಣ್ಣಿಗೆ ಗೋಚರಿಸದಂತೆ ಕುಳತಿರುತ್ತಿದ್ದ ನನ್ನ 8ನೇ 
ತರಗತಿಗೆ ಎತ್ತಿ ಒಗೆದಂತಾಲಯುತು. 


ಪುಸ್ತಕದ ಮೊದಲ ಪುಟದಲ್ಪನ ಚಿತ್ರದಲ್ಲ ಪ್ರಯೋಗಾಲಯದ 
ಮೇಲಂಗಿಯು ಹಿಮ-ಪಕಕೆಯ ಚಿತ್ರವನ್ನು ಬಡಿಸುತ್ತಾ. 
"ನಾನು ವಿಜ್ಞಾನಿ, ಕಲಾಕಾರ ಅಲ್ಲ,' ಎಂದು ಹೇಳುವುದನ್ನು 
ಕಂಡು, 'ಅಯ್ಯೋ, ಜಗತ್ತನ್ನು ಅರ್ಥಮಾಡಿಕೊಳ್ಳಲು ಅದನ್ನು 
ವಗೀಕರಿಸಿ, ವ್ಯಾಖ್ಯಾನಿಸಿ ನೋಡುವ ಇನ್ನೊಂದು ಪುಸಕ 


ಇದು!' ಎಂದು ಅನ್ನಿಸಿ, ನಿರಾಸಕ್ತಳಾಗಿ ಪುಸ್ತಕವನ್ನು ಮುಚ್ಚಿಟ್ಟು. 


ಅದು ಇರುವುದನ್ನೇ ಮರೆತುಜಲ್ಟೆ. 


ಆದರೆ ಈ ಪುಸ್ತಕ ಆಶ್ಚರ್ಯವೆನ್ನುವಂತೆ ಮತ್ತೆ ಮತ್ತೆ ನನ್ನ 
ಮುಂದೆ ಪ್ರತೃಕ್ಷವಾಗತೊಡಗಿತು; ಕೆಲವೊಮ್ಮೆ ಊಟದ 
ಮೇಜನ ಮೇಲೆ, ಕೆಲವೊಮ್ಮೆ ಸೋಫಾದ ಮೇಲೆ. ಮೊಟ್ಟೆ, 
ಉಪ್ಪು, ವಿನೆಗರ್‌, ಬೆಂಕಕಡ್ಡಿಗಳು. ಮಂಜುಗಡ್ಡೆಗಳು. 
ಇವುಗಳಗಾಗಿ ಅದು ನನ್ನು ಅಡುಗೆ ಮನೆಯ ಮೇಲೆ ದಾ 
ಮಾಡಿ ಎಗರಿಸುತ್ತಿದ್ದ ವಸ್ತುಗಳು ಲೆಕ್ಸವಿಲ್ಲದಷ್ಟು. ಅಷ್ಟಿಷ್ಟು ಜೀವ 
ಉಳಸಿಕೊಂಡಿದ್ದ ಹೂಕುಂಡಗಳು ಎರೆಹುಳುವಿನ ಹುಡುಕಾಟಕ್ಕೆ 
ನೆಲಕ್ಸುರು*ದ್ದವು: ಬಾಗಿಅಲ್ಲದ ಕಪಾಟುಗಳನ್ನು ಮೊಂಬತ್ತಿ. 
ಪ್ಲಾಸ್ಟಿಕ್‌ ದಾರ, ತಾಮ್ರದ ತಂತಿಗಳಗಾಗಿ ಎಳೆದಾಡಲಾಯುತು. 
ಈಶಾನ್‌ ಮಾಡಿದ ಈ ದಾಳಗೆ ಪುಸ್ತಕದ ಜವಾಬ್ದಾರಿ 
ಇಲ್ಲವಾದರೂ, ಅದರಿಂದ ಪ್ರೇರಿತನಾಗಿರುವುದಂತೂ ಖಂಡಿತ. 


ಇದರ ಜೊತೆಗೆ, ನನಗರ್ಥವಾಗದ, ನನ್ನ ನೆನಪಿನ 
ಕೋಶದಿಂದ ಸಂತೋಷವಾಗಿ ಅಳನಿದ್ದ- ಜಡತ್ವ, ಪ್ರಸರಣ. 
ಸಾಂದ್ರತೆ, ಗುರುತ್ತಾಕರ್ಷಣೆ, ಇಲೆಕ್ಟ್ರಾನ್‌, ಘರ್ಷಣೆ, 

ಇತ್ಯಾದಿ. ಪದಗಳು ಮತ್ತೆ ಮತ್ತೆ ನಮ್ಮ ಊಟದ ಹೊತ್ತಿನ 
ಸಂಭಾಷಣೆಯಲ್ಲ. ಅಥವಾ ದೂರದೂರಕ್ಷೆ ಕಾರಿನ ಪ್ರಯಾಣದ 
ಸಂಭಾಷಣಿಯಲ್ಲ ಭಾಗವಾಗತೊಡಗಿದವು. 


ನನ್ನ ಕುತೂಹಲ ಮತ್ತೆ ಗರಿಗೆದರಿತು ಮತ್ತು ನಾನು 
ಉತ್ಪಾಹದಿಂದ ಈ ಚರ್ಚೆಗಳಲ್ಪ ಭಾಗಿಯಾಗಲಾರಂಭಸಿದೆ. 
ಕೈಗೊಂಡ ಪ್ರಯೋಗಗಳ ಫಲಅತಾಂಶ ಏನಾಗುತ್ತದೆಂದು 
ಕಾತರದಿಂದ ಎದುರುನೋಡತೊಡಗಿದೆ. 


ಹಸಿ ಮೊಟ್ಟೆ ಮತ್ತು ಬೇಯುಸಿದ ಮೊಟ್ಟೆಯ ನಡುವಿನ ವ್ಯತ್ಯಾಸ 
ಹೇಳಲು ಸಾಧ್ಯವಾಗುವುದು ಒಂದು ಉಪಯುಕ್ತ ಕೌಶಲ್ಯ 
ಎಂದು ನನಗನಿಸಿತು. ಬೇಯುಸಿದ ಮೊಟ್ಟೆ ಗಿರಕ ಸುತ್ತುವುದು 
ಮತ್ತು ಹಸಿ ಮೊಟ್ಟೆ ಮಗುಜಿ ಜಕುವುದನ್ನು ನೋಡುವುದು 
ಮಜವೆನಿಸಿತು. ಮೊಟ್ಟೆಯೊಳಗಿರುವ ಲೋಕೆಯು ಮೊಟ್ಟೆಯ 
ಹೊರಗಿನ ಕವಚದಷ್ಟೇ ವೇಗವಾಗಿ ಸುತ್ತಲು ಸಾಧ್ಯವಾಗುವುದಿಲ್ಲ 
ಎಂಬ ಸಂಗತಿ ನನಗೆ 'ಘನ' ಮತ್ತು 'ದ್ರವ' ವಸ್ತುಗಳ ಗುಣಗಳ 
ಬಗ್ಗೆ ಪ್ರಷ್ಟಪಡಿಸಿತು. ದವ ವಸ್ತುಗಳ ಬಣ್ಣೆ ನನ್ನ ಶಾಲಾ 
ಪಠ್ಯಪುಸ್ತಕಗಳ೦ದ ನನಗೆ ನೆನಪಿನಲ್ಲು೪ದಿದ್ದು, ಅವು ತಾವಿರುವ 
ಪಾತ್ರೆಯ ಆಕಾರ ಪಡೆದುಕೊಳ್ಳುತ್ತವೆ ಎಂಬುದಷ್ಟೆ. 


ನಾನು ಈ ಪುಸ್ತಕವನ್ನು ಮೊದಲು ಅರ್ಥಮಾಡಿಕೊಂಡಿದ್ದು 
ವಿಜ್ಞಾನ ಪ್ರಯೋಗಗಳ ಪುಸ್ತಕ ಎಂದು; ಆದರೆ 

ಅದಕ್ಕಿಂತ ಹೆಚ್ಚನದು ಎಂಬುದು ಸಾಜೀತಾಯುತು. ಈ 
ಪುಸ್ತಕವು ವಿಜ್ಞಾನವನ್ನು ನಾನಿರಿಸಿದ್ದ ತೀರ ಮೇಅನ 
ಪ್ರಯೋಗಾಲಯದಿಂದ ಹೊರತಂದು, ಸುಲಭ ಸಾಧ್ಯ, ಹಾಗೂ 
ಸಾಮಾನ್ಯವೆನಿಸುವ ದಿನನಿತ್ಯದ ಅನುಭವವನ್ನಾಗಿಸಿತು. 
ಇದನ್ನು ಅಭ್ಯಾಸ ಮಾಡಿ, ತೇರ್ಗಡೆಯಾಗಬೇಕು ಎಂಬ 
ಅಗತ್ಯವಿಲ್ಲದೆ, ಒಂದು ಒಳ್ಳೆಯ ಕಥೆ ಅಥವಾ ಕವನವನ್ನು 
ನಾನು &ಓದಿ ಸಂತೋಷಪಡುವಂತೆಯೇ, ಅದರೊಂದಿಗೆ 
ತೊಡಗಿಸಿಕೊಳ್ಳುವಂತಿದೆ. 


ಹನ್ನೆರಡು ವರ್ಷದ ಈಶಾನ್‌ಗೆ ವಿಜ್ಞಾನ ವಿಶೇಷ ಆಸಕ್ತಿಯ ಕ್ಷೇತ್ರ. ಈಶಾನ್‌ ಶಾಲೆಗೆ ಹೋಗುವುದಿಲ್ಲ. ಅವನ ಶಿಕ್ಷಣ ಮನೆಯಲ್ಲಯೇ ನಡೆಯುತ್ತದೆ. 


ಈಶಾನನ ತಾಲು ಸಂಗೀತಾ ಅವರು ಅಣ್ಣಾಸ್ಟಾಮಿ ಮುದಲಅಯಾರ್‌ ಶಾಲೆಯಲ್ಲ ಪ್ರಯಂಸೇವಕಿಯಾಗಿ ಕೆಲಸ ಮಾಡುತ್ತಿದ್ದು, ಅಲ್ಲ ಅವರು ಇಂದ್ದಿಷ್‌ ಭಾಷಾ 
ಬೋಧನೆ ಮಾಡುತ್ತಾರೆ. ಅನುವಾದಕರು: ರೋಸಿ ಡಿಸೌಜ ಪರಿಶೀಲನೆ: ಗಾಯತ್ರಿ ಮೂರ್ತಿ ಕೆ. 


148 ಐ ವಂಡರ್‌... ಶಾಲಾ ವಿಜಾನದ ಮರುಶೂಂಧನೆ | ಜನವರಿ ೨೦1೨ 


